ಸಾಹಿತ್ಯಕ - ಸಾಂಸ್ಕೃತಿಕ - ಉದಯಭಾನು Ale. ತ್ರೈ ಮಾಸಿಕ ಸು 


ರಶ್ಮಿ - ೧, 


Udayasourabha Quarterly 


4 


ಭೌ ಸೇವಾ ಸಂಸ್ಥೆ 


ಸ್ಥಾಪನೆ : ೧೯೬೫ ಕಿರಣ - ೧ 


Volume - 1, Issue - 1 


ಸಂಪಾದಳರು : 


ಸಂಪಾಡಕೀಯ ಆ 


ಉದಯವಾಯಿತು ನಮ್ಮ 
ಲ್‌ ತ್ರೈಮಾಸಿಕ “ಉದಯ ಸೌರಭ”. 

[| ಕತ್ತಲೆಯ ಕಳೆದು ಬೆಳಕನ್ನು ಬೆಳಗಿಸಲು 
ತ MEET ನಿಮ್ಮೆಲ್ಲ ರನು ಕೂಗಿ ಕರೆಯುವುದೇ 
ಮೊದಲನೆಯ ಉದಯರಾಗ. ಇಲ್ಲಿ ಪ್ರಕಟವಾಗುವುದನೆಲ್ಲ 
ಓದಿ ಪರಿಶೀಲಿಸಿ ನಮ್ಮೊಡನೆ ನೀವು ನಡೆಯಲು ಬನ್ನಿ. 
ನಾವು-ನೀವು ಜೊತೆ ಜೊತೆಯಾಗಿ ಗುರಿಯತ್ತ ನಡೆಯೋಣ. 


ನಮ್ಮ ಯೋಜನೆಗಳು ನಿಮಗೀಗಾಲೇ ತಲುಪಿದೆ. ನಮ್ಮ 
ಸಾಧನೆಗಳನ್ನು ಸಾಧಿಸಲು ನೀವು ಸಹಕರಿಸಿದ್ದೀರಿ. ಈ 
ಸಹಯೋಗ - ಕ್ಷೇಮ ಉಭಯ ಕುಶಲವಾಗಲಿ ಎಂದು 
ನಿರ್ಧರಿಸಿ, ಸಮಾಜ ಸೇವೆ-ಸಾಹಿತ್ಯ ಸೇವೆಯನ್ನು ನಮ್ಮ 
ಕೈಲಾದಷ್ಟು ನಡೆಸಲು ತೀರ್ಮಾನಿಸಿದ್ದೇವೆ. ಹಿರಿಯರು ನಮ್ಮ 
ಬೆನ್ನು ತಟ್ಟಿದ್ದಾರೆ. ಕಿರಿಯರು ಕೈ-ಕೈ ನೀಡಿ ಸೈ-ಸೈ ಎಂದು 
ಸಜ್ಜಾಗಿದ್ದಾರೆ. 


ಬಾಯಿ ತುಂಬಾ ಮಾತಾಯಿತು. ಮಾತಿನಂತೆ 
ನಡೆಯುವುದು ದೊಡ್ಡದು. ಆಡಿಯೂ ಮಾಡದವನ 
ನೋಡಲೂ ಬಾರದೆನ್ನುತ್ತಾರೆ. ಮಾಡುವುದು ಮಡಿಯಾದರೆ, 
ಮಾಡದಿರುವುದು ಮೈಲಿಗೆ. ಮೈಲಿಗೆ ಕಳೆಯಬೇಕಾದರೆ 
ಮಾತಿನಂತೆ ನಡೆಯುವುದೇ ಮಾರ್ಜನ. 
ಮ್ಳ ಮನ ಬೆಳಗಲು ಬೇಕು ಆರೋಗ್ಯ ಮತ್ತು ವಿದ್ಯೆ. ಈ 
ಎರಡೂ ಕ್ಷೇತ್ರದಲ್ಲಿದೆ ಉದಯಭಾನು. ಎಲ್ಲ ಜನರ 
ಚಟುವಟಿಕೆಗಳ ಮೂಲ ಆಗರವೇ ಮೈ-ಮನ. 
ಸ್ವಾಸ್ಥ ವಾಗಿರಬೇಕಾದರೆ ಬೇಕು ಧನ. ಅದನ್ನೆ 
ತನು-ಮನ-ಧನ ಎನ್ನುವುದು. ಮೂರೂ ಕೂಡಿದರೆ ಅದೇ 
ಪೂರ್ವಸುಕೃತ ಎನ್ನು ವುದು. ನಾವು ಕೋರುವುದೂ ಅದನ್ನೇ. 
ಅದೇ ನಮ್ಮ ಬೇಡಿಕೆ. ನಿಮ್ಮ ನೀಡಿಕೆ ಏನಿದೆಯೋ ಅದು, 
ಎಲ್ಲವೂ ಇದ್ದರೆ ಇನ್ನೂ ಚೆನ್ನ. 
ಶ್ರೀವತ್ಸ 
ಸಂಪಾದಕರು 


ದ್ದಿಸಾರ ಕಿ 


ಜುಲೈ - 


ಶ್ರೀವತ್ಸ. ಸದಸ್ನರು : ಪ್ರೊ. ಜಿ. ಅಶ್ವತ್ಥನಾರಾಯಣ, ಪ್ರೊ. ನಾ. ಗೀತಾಚಾರ್ಯ, ಕೆ.ವಿ.ರಾಧಾಕೃಷ್ಣ, ಎಚ್‌.ಟಿ.ವೇದಾವತಿ ಚೌಡಯ್ಯ, ಎಂ.ಡಿ. ಕೃ್ನಯ್ಯ 


ಕಲಾಂ ಅವರಿಗೆ ಉದಯಭಾನು 'ಎನ ಸ ಸುಸ್ವಾ ರ್ಣ 


ಮತ್ತು ಪ್ರಣಾಮು. 
ಏನೇ ಇರಲಿ ಅವರು | ' 
ಕ್ರಿಯಾಶೀಲರು. ಎತ್ತರದ ಕೆ ಚ 
ವ್ಯಕ್ತಿಯಾದರೂ ತೀರಾ [8 
ಸಜ್ಜನಿಕೆಯ ಸರಳತೆಯ ಸ 
ಮಾನವೀಯ ಗುಣವುಳ್ಳ ಟಟ 
ವರು. ಯಾವ 
ರಾಜಕೀಯ ಬಣಕ್ಕೂ 
ಬಗ್ಗದೆ ಇಡೀ ಭಾರತದ 
ಬಣದ ಕಡೆ ಅವರ 
ಒಲವು. ರಾಹುಕಾಲ, ಗುಳಿಕಕಾಲ, ಯಪುಕಂಟಕ 
ಕಾಲಗಳನ್ನು ಲೆಕ್ಕಿಸದೆ ಭೂಮಿ ತನ್ನ ಕಕ್ಷೆಯಲ್ಲಿ 
ಸುತ್ತುತ್ತಿದೆ. ಅದು ನಮಗೆ ಹಗಲು-ರಾತ್ರಿ. ಭೂಮಿ 
ಹಾಗೆ ಸುತ್ತುತ್ತಾ ಸೂರ್ಯನನ್ನು ಒಂದು ಸುತ್ತು 
ಸುತ್ತುತ್ತದೆ. ಅದು ನಮಗೆ ಸಂವತ್ಸರವಾಗುತ್ತೆ. ಈ 
ಎರಡೂ ಖಗೋಳದ ಲೆಕ್ಕಾಚಾರವಾಗಿರುವಾಗ ಎಲ್ಲ 
ಕಾಲವೂ ನನಗೆ ಪ್ರಶಸ್ತವಾದದ್ದೆ ಎಂದು ಪಾರ್ಲಿಮೆಂಟರಿ 
ಸಚಿವರಿಗೆ ಉತ್ತರಿಸಿದ ಧೀಮಂತ. ಮಂಗಳವಾರ 
ಮಂಗಳಕರವಾದದ್ದೆಂದು ತನ್ನ ನಾಮ ಪತ್ರ ಸಲ್ಲಿಸಿದ 
ಕರ್ತವ್ಯ ನಿಷ್ಕ. 12ನೆಯ ರಾಷ್ಟ್ರಪತಿಯಾಗಿ, ಅವರ 
ಅನಿಸಿಕೆ, ಶಾಂತಿ ಬೇಕೆಂದರೆ ಶಕ್ತಿ ಸಂಚಯನದಿಂದ ಮಾತ್ರ; 
ನಿಃಶಕ್ತರು ಏನನ್ನೂ ಸಾ ಸಾಧಿಸಲಾರರು. ಆದ್ದರಿಂದ, ಭಾರತ 
ಶಕ್ತಿ ಸಂಪನ್ನವಾಗಬೇಕೆನ್ನುವ ಕಾಕ. ಅವರ ಕನಸು 
ನನಸಾಗಲಿ ಎಂಬುದು ಉದಯಭಾನು ಹಾರೈಕೆ. 


ಸ್ಟಾ 
ಅಧ್ಯಕ್ಷ ರ ಅನಿಸಿಕೆ : 
ನನಗೂ ಉದಯಭಾನು 
ಕಲಾಸಂಘಕ್ಕೂ ನಂಟಸ್ತಿಕೆ ನಡೆದದ್ದು 
ದೈವೇಚ್ಛೆ ಎನ್ನೋಣ. ಸಂಘದ ಎಲ್ಲ 
ಕಾರ್ಯಕರ್ತರು, ಸದಸ್ಯರು, 
ಹಿರಿಯರು, ಕಿರಿಯರು - ಈ 
ಎಲ್ಲರೊಡನೆ ಬೆರೆತು ಉತ್ತಮ ಕೆಲಸ 
ಮಾಡಲು ಸಂಘ ನನಗೆ ಒಂದು ಅವಕಾಶ ನೀಡಿದೆ. 
ನಿರ್ವಂಚನೆಯಿಂದ ನನ್ನನ್ನು ನಾನು ಈ ಎಲ್ಲರೊಡನೆ 
ತೊಡಗಿಸಿಕೊಂಡಿದ್ದೇನೆ. ನನಗೆ ಹಿಂದೆ ನಾಲ್ವರು ಸಂಘದ 
ಅಧ್ಯಕ್ಷರಾಗಿ ಐದನೆಯವನಾಗಿ ನನ್ನನ್ನು ಆರಿಸಿದರು. ಆಗ 
ಸಂಘಕ್ಕೆ ಇಪ್ಪತ್ತೆರಡು ವಯಸ್ಸು - 1987. ಅಲ್ಲಿಂದೀಚೆಗೆ 
ಇಲ್ಲಿಯವರೆಗೂ ನನ್ನನ್ನು ಅಧ್ಯಕ್ಷನನ್ನಾಗಿ ಪೋಷಿಸಿಕೊಂಡು 
ಬಂದಿದೆ - ಉದಯಭಾನು ಕಲಾಸಂಘ. ಸಮಾಜ 
ಸೇವೆ-ಸಾಂಸ್ಕೃತಿಕ-ಸಾಹಿತ್ಯಕ ಕಾರ್ಯಕ್ರಮಗಳು ಗರಿಗೆದರಿದೆ. 
ನಮ್ಮ-ನಿಮ್ಮ ಸಂಪರ್ಕ ಸೇತುವೆಯಾಗಿ “ಉದಯಸ್‌ೌರಭ' 
ತ್ರೈಮಾಸಿಕ ಸಂಚಿಕೆ ನಿಮ್ಮ ಕೈಯಲ್ಲಿದೆ. ಇದೊಂದು 
ಮಹಾದ್ವಾರವಾಗಿದೆ. ಬನ್ನಿ, ಒಳಗೆ ಬನ್ನಿ. ನಮ್ಮ-ನಿಮ್ಮ 
ನಂಟಿಗೆ ಇದೊಂದು ಅಂಟು. 


ನೆರೆ-ಹೊರೆಯವರಿಗೆ ಹೊರೆಯಾಗದೆ ಇರುವುದಲ್ಲದೆ, 
ತಾರತಮ್ಯವಿಲ್ಲದೆ ನೆರವಾಗುವುದೇ ಸಮಾಜ ಸೇವೆ. ಈ 
ನಿಟ್ಟಿನಲ್ಲಿ ಸಂಘ ತನ್ನ ಸೇವೆಯನ್ನು ವಿವಿಧ ರೀತಿಯಲ್ಲಿ ಸಲ್ಲಿಸಿದೆ. 
ದಾನಗಳಲ್ಲೆಲ್ಲಾ ಅನ್ನದಾನ ಶ್ರೇಷ್ಠ. ಅದಕ್ಕಾಗಿ ಕಿದ್ವಾಯಿ ಗ್ರಂಥಿ 
ಸಂಸ್ಥೆಗೆ ಅನ್ನ ದಾನಕ್ಕೆ ಸಂಘದಿಂದ ದತ್ತಿ ನೀಡಿದೆ. ಲಯನ್ಸ್‌ 
ಕ್ಲಬ್‌ ಕಣ್ಣಾಸ್ಪತ್ರೆಗೆ ಬಡವರ ಶಸ್ತ್ರ ಚಿಕಿತ್ಸೆಗಾಗಿ ಸಂಘದಿಂದ ದತ್ತಿ 
ನೀಡಿದೆ. ಅನ್ನದಾನವಾದರೋ ಕ್ಷಣಿಕವಾದದ್ದು. ಆ ಹೊತ್ತಿಗೆ 
ಆಯಿತು. ಆದರೆ, ವಿದ್ಯಾದಾನವಾದರೋ ಆಜೀವ ಪರ್ಯಂತ 
ಇರತಕ್ಕದ್ದು. ಕಲಿತದ್ದು ಕಲಿಸಿದ್ದು ಎರಡೂ ಕಡಿಮೆಯಾಗದ್ದು. 
ದ್ರವ್ಯ ಕೊಟ್ಟರೆ ಕಡಿಮೆಯಾಗುತ್ತೆ. ವಿದ್ಯೆ ದಾನ ಮಾಡಿದರೆ 
ಹಚ್ಚು ತ್ತದೆ. ಬಡ ವಿದ್ಯಾರ್ಥಿಗಳಿಗೆ ಉಚಿತ ಉಪನ್ಯಾಸ ತರಗತಿ, 
ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ವಿದ್ಯಾರ್ಥಿಗಳಿಗಾಗಿ 
ಚಚಾ್ಟರ್ಧೆ, ಜನಹಿತ, ಆರೋಗ್ಯ ತಪಾಸಣಾ ಶಿಬಿರ, 
ಸಾವನ ಆರೋಗ್ಯ ಪಾಲನೆಗೆ ಉಚಿತ ಔಷಧೋಪಚಾರ, 
ಸಾಂಸ್ಕೃತಿಕ-ಕಲಾ ಕಾರ್ಯಕ್ರಮಗಳು ಇತ್ಯಾದಿ ಸೇವಾ 
ಕಾರ್ಯಗಳಲ್ಲಿ ಸಂಘ ತನ್ನನ್ನು ತಾನು ತೊಡಗಿಸಿಕೊಂಡಿದೆ. 37 
ವರ್ಷಗಳ ಸೇವೆಯಾಗಿ ಇದೀಗ ತ್ರೈವಾರ್ಷಿಕ ಕ್ರಿಯಾ ಯೋಜನೆ 
2002 - 2995ನ್ನು ಹಮ್ಮಿಕೊಂಡು ಉದ್ರಾಟನೆಯಾಗಿದೆ. ನಾನು 
ನಿಮಗೆಲ್ಲ ಆಭಾರಿ. ನನ್ನ ಒಂದೇ ಮನವಿಯೇನೆಂದರೆ, ತಾವೆಲ್ಲ 
ನಮ್ಮ ಕೆಲಸಕ್ಕೆ ಪ್ರೋತ್ಸಾಹಿಸಿ ಸಹಕರಿಸಿ. ಆಗ ನಮಗೆ 
ನೂರ್ಮಡಿ ಉತ್ಸಾಹ. ಈಗ ಇದಿಷ್ಟು, ಇನ್ನಷ್ಟು ಅನಿಸಿಕೆಗಳು 
ಮುಂದಿನ ಸಂಚಿಕೆಯಲ್ಲಿ. 


ಎನ್‌.ಆರ್‌. ಚಂದ್ರನ್‌ 
ಅಧ್ಯಕ್ಷರು 


ಹ್‌ ಟಿ: SDLP. . 2೬.೬ ಜುಲೈ-ಸೆಪ್ಟೆಂಬರ್‌, 2002 


ಶುಭ ಸಂದೇಶ 


ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಉನ್ನತಿಗೆ ಶ್ರಮಿಸುವ ಅಂಥ 
ಸಂಘವು ತನ್ನ ಮುಖವಾಣಿಯೊಂದನ್ನು ಹೊರತರುವ ವಿಷಯ 
ಅಭಿನಂದನೀಯ. ಜ್ವಲಂತ ವಿಷಯಗಳ ಬಗ್ಗೆ ಸಾಮಾಜಿಕ 
ಸದಭಿಪ್ರಾಯ ಮೂಡಿಸುವಲ್ಲಿ ಇಂಥ ಪತ್ರಿಕೆಗಳು ಉತ್ತಮ 
ಕೆಲಸ ಮಾಡುವಂತಾಗಲಿ ಎಂದು ನನ್ನ ಆಶಯವಾಗಿದೆ. 


ಕನ್ನಡ ಮತ್ತು ಸಂಸ್ಕೃತಿ ರಾಜ್ಯ ಸಚಿವರು 


೬. ರೀತಿಯ ಸೇವೆಗಳನ್ನು ಮಾಡುತ್ತಿರು 


ತೈಮಾಸಿಕ ಸುದ್ದಿಸಾರ ಪ್ರಕಟಣೆಯನ್ನು ಹೊರತರುತ್ತಿ ರುವುದು 
ಸಂತೋಷಕರವಾದ ಸಂಗತಿಯಾಗಿರುತ್ತದೆ. 

ಉದಯಭಾನು ಕಲಾಸಂಘವು ಹೊರತರುತ್ತಿರುವ 
ಉದಯ ಸೌರಭ ತ್ರೈಮಾಸಿಕದ ಸುದ್ದಿಸಾರ ಪ್ರಕಟಣೆಯ 
ಮೊದಲ ಸಂಚಿಕೆಯು ಕರ್ನಾಟಕದಾದ್ಯಂತ ಪ್ರಜ್ವಲಿಸಲಿ ಎಂದು 
ನಾನು ಹಾರೈಸುತ್ತೇನೆ. 


ಸಾಂಸ್ಕೃತಿಕ ಎಷಯಗಳನ್ನು ವಿವರವಾಗಿ ತಿಳಿಸುವ 
ದಾರಿದೀಪಿಕೆಯಾಗಿ ಹೊರಬರಲೆಂದು ಆಶಿಸುತೆ ನೆ. 


ಕನ್ನ ಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 


ಉದಯಭಾನು ಕಲಾಸಂಘ, 
ಬೆಂಗಳೂರು, ಸಮಾಜದ ವಿವಿಧ 
ಕೇತ್ರಗಳಲ್ಲಿ ತನ್ನನ್ನು 
A ~ 
ತೊಡಗಿಸಿಕೊಂಡು ಉತ್ತಮ ಸಾಧನೆ 
ಮಾಡಿರುವ ವಿಪಯ ತಿಳಿದು 
ಸಂತೋಷವಾಯಿತು. ವಿವಿಧ ಸೇವಾ 
ಕಾರ್ಯಗಳಲ್ಲಿ ತೊಡಗಿದ್ದುಕೊಂಡು, 


ರಾಣಿ ಸತೀಶ್‌ 


ಕರ್ನಾಟಕ ಸರ್ಕಾರ 

ಉದಯಭಾನು ಕಲಾಸಂಘ 
ಸಾಹಿತ್ಯಕವಾಗಿ, ಸಾಂಸ್ಕೃತಿಕವಾಗಿ 
ಹಾಗೂ ಸಾಮಾಜಿಕವಾಗಿ ಹಲವಾರು 


ವುದು ನಮಗೆಲ್ಲಾ ತಿಳಿದಿರುವ ವಿಷಯ 
ವಾಗಿದೆ. ಉದಯಭಾನು ಕಲಾಸಂಘದ 


1) 


ಮುಖವಾಣಿ “ಉದಯ ಸೌರಭ 


ಎಂ. ಚಂದ್ರಶೇಖರ್‌ 
ಮಹಾಪೌರರು, ಬೆಂಗಳೂರು 


ಉದಯ ಭಾನು ಕಲಾಸಂಘ 
“ಉದಯ ಸೌರಭ” ತೈಮಾಸಿಕವನ್ನು 
ಪ್ರಕಟಿಸುತ್ತಿರುವುದು ತುಂಬಾ 
ಸಂತೋಷಕರ ವಿಷಯವಾಗಿದೆ. ಸದರಿ 
ತೈ ಮಾಸಿಕವು ಸಂಘದ ಕಾರ್ಯ 
ಚಟುವಟಿಕೆ ಹಾಗೂ ಇನ್ನಿತರ ನಾಡಿನ 


ಸಿ. ಸೋಮಶೇಖರ್‌, ಕೆ.ಎ. ಎಸ್‌., 
ನಿರ್ದೇಶಕರು 


ಉದಯಸ್‌ೌರಭ (30 220202ಬಕುಭೀ೯72ಿಕಾಗಳಳ AN RBG 373372 


ಜುಲೆ-ಸೆಪೆಂಬರ್‌, 2002 
ಲ ಟಿ 


| ಹಿಕ '` ` Pa. ೫ WE. 
ಉದಯಭಾನು ಕಲಾಸಂಘ ಸಾಂಸ್ಕೃತಿಕ ಸಭಾಭವನದ ಶಂಕುಸ್ಥಾಪನೆ ಮತ್ತು ಗುದ್ದಲಿ ಪೂಜೆ ಸಮಾರಂಭ 
ದಿನಾಂಕ ೨೬.೮.೨೦೦೨ ನಿರ್ಮಾಣ ಸಹಕಾರ : ಬೆಂಗಳೂರು ಮಹಾನಗರ ಪಾಲಿಕೆ 
ಕಟ್ಟಡಕ್ಕೆ ಅನುದಾನ : ಕೇಂದ್ರ ಸಚಿವರಾದ ಶ್ರೀ ಅನಂತಕುಮಾರ್‌, ಮೇಯರ್‌ ಶ್ರೀ ಕೆ. ಚಂದ್ರಶೇಖರ್‌ 


ಶ್ರೀ ಎಂ. ನರಸಿಂ 
ಅವರಿಗೆ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ 
ಕೆಂಪೇಗೌಡ ಪ್ರಶಸ್ತಿ ಪ್ರದಾನ 


ವಾರ್ಷಿಕ ಕ್ರಿಯಾ ಯೋಜನೆ 2002-05 
ಉದ್ಭಾ,ಟನಾ ಸಮಾರಂಭ 


ಶ್ರೀ ಬಿ.ವಿ. ನಾಗರಾಜ್‌ ಅವರಿಗೆ ಶಿಕ್ಷಕರ ಐ.ಐ.೪.ಎಂ. ಸಂಸ್ಥೆ, ದೆಹಲಿ ಇವರಿಂದ 


ದಿನಾಚರಣೆಯಂದು ರಾಷ್ಟ್ರಪತಿಗಳಿಂದ ರಾಷ್ಟ್ರಪ್ರಶಸ್ತಿ ಶ್ರೀ ಬಿ.ಎನ್‌. ರಾಜಾರಾವ್‌ ಅವರಿಗೆ ಜ್ಯುಯಲ್‌ ಆಫ್‌ 
ನೀಡಿಕೆ. ಇಂಡಿಯಾ ಪ್ರಶಸ್ತಿ ಪ್ರದಾನ. 


ಜುಲೆ-ಸೆಪೆಂಬರ್‌, 2002 
ಲು 


(4) ಸ ವವ ಭ್ರ kW ತತ ಹ ned 


ಶಾಲಾ ಮಕ್ಕಳಿಗೆ ಸಾಮಾನ್ಯ ವೈದ್ಯಕೀಯ ತಪಾಸಣಾ ವಿಚಾರ ರಾಘ ಸರಣಿ ಉಪನ್ಯಾ ಸಮಾಲೆ 


ಶಿಬಿರ ಉದ್ದಾ, ಟನೆ ಶಿ ಶ್ರೀ ನೆ.ಲ. ನರೇಂದ್ರ ಬಾಬು ಅವರಿಂದ ಕಾರ್ಯಕ್ರಮ ಉದ್ರಾ ಟನೆ 
ಪ್ರೊ. ಎಲ್‌.ಎಸ್‌. ಶೇಷಗಿರಿ ರಾವ್‌ ಅವರಿಂದ 


ಸಂಘದ ಶೈಕ್ಸಣಿಕ ಕಾರ್ಯಕ್ರಮ ಉದ್ಭಾಟನಾ ಸಮಾರಂಭ ಸಂಘದ 38ನೆಯ ಶಿ ಶ್ರೀ ವಿದ್ಯಾಗಣಪತಿ ಮಹೋತ್ಸ ವ 
ಶ್ರೀ ಕೆ.ವಿ.ಆರ್‌. ಠಾಗೂರ್‌ ಅವರಿಂದ 


ಉದಯಭಾನು ಕಲಾನಂಘ.... 
ಪಣ ನಗ ಉುರಾರನಾಸವಂ 8 


WE ಗ ಕಳ ಇಗ 


ದೈಹಿಕ ವೈಕಲ್ಯತೆಯನ್ನು ಮೆಟ್ಟಿ ನಿಂತು ಸಿ.ಎ. ಸಂಘದ ಮಹಿಳಾ ವಿಭಾಗ ಉದ್ಭಾಟನಾ ಸಮಾರಂಭ 
ಪರೀಕ್ಷೆಯನ್ನು ಉತ್ಕೃಷ್ಟ ಶ್ರೇಣಿಯಲ್ಲಿ ಒಮ್ಮೆಗೆ ತೇರ್ಗಡೆ ಶ್ರೀಮತಿ ಯಶೋದಮ್ಮ ಜಿ. ನಾರಾಯಣ ಅವರಿಂದ 
ಹೊಂದಿದ ಶ್ರೀ ಕಿರಣ್‌ರಾಜ್‌ ಅವರಿಗೆ ಶ್ರೀ ಠಾಗೂರ್‌ 
ಅವರಿಂದ ಅಭಿನಂದನೆ 


ಉದಯಸ್‌ೌರಭ 


ಮದ್ದೂರು ಬಳಿಯ ದೇಶಹಳ್ಳಿ 
ಇವರ ತವರು. ಇವರು ಬೆಂಗಳೂರಿಗೆ 
ಬಂದು ಸೇರಿದ್ದು ಬೆಂಗಳೂರಿಗೆ ಆದ 
ಲಾಭ. ಅವರ ವಿದ್ಯಾಭ್ಯಾಸ 
ಎಸ್‌.ಎಸ್‌. ಎಲ್‌.ಸಿ.ಗೆ ಸ್ಟಾಪು. 
ಸ್ವಾತಂತ್ರ ಚಳುವಳಿಯ ಬಿಸಿ ಇವರಿಗೂ 
ತಟ್ಟಿತು. ಚಳುವಳಿ ಸ್ಪಾರ್ಟು. 
ಕಾಂಗ್ರೆಸ್ಸಿನ ಕಟ್ಟಾ ಕಾರ್ಯಕರ್ತ, 
ಕಾಂಗ್ರೆಸ್‌ ಕಛೇರಿಯಲ್ಲಿ ಸಂಬಳವಿಲ್ಲದ 
ಕೆಲಸ. ಘಟಾನುಘಟಿಗಳ ಪರಿಚಯ. 
ವೀರಣ್ಣ ಗೌಡರ ವಾರ್ತಾ ಪತ್ರಿಕೆಯಲ್ಲಿ 
ದುಡಿತ. 

ಪತ್ರಕರ್ತರಾಗಿ ಇವರ ಸ್ವಂತ 
ಸಂಪಾದನೆ ಸ್ವತಂತ್ರ ಮುದ್ರಣಾಲಯ. 
ಒಂದು ವರ್ಷದ ನಂತರ ವಿನೋದ 
ಹಾಸ್ಯ ಪತ್ರಿಕೆಯ ಜನಕ. 
ಸಂಪಾದಕರಾಗಿ ಅವ್ಯಾಹತವಾಗಿ 
ಹಾಸ್ಕಕ್ಕೇ ಮೀಸಲಾದ ಪತ್ರಿಕೆಯಾಗಿ 
ಕನ್ನ ಡದಲ್ಲಿ ಇನ್ನೂ ಇದೆ. "ಕೊರವಂಜಿ' 
ಕಾಡಿಗೆ ಹೋದರೂ, ನಗುವನಂದ 
ನಂದಿದರೂ ವಿನೋದ ಬರುತ್ತಿ ರುವುದೇ 
ಒಂದು ಆನಂದ. ಆಗಸ್ಟಿಗೆ ವಿನೋದದ 
ವಯಸ್ಸು ಅರ್ಧ ಶತಮಾನ. 

ಹಿರಿಯರೆಲ್ಲ ಸೇರಿ ಹೆಣ್ಣು ನೋಡಿ 
ಇವರ ಮದುವೆ ಮಾಡಿದರು. ಶ್ರೀಮತಿ 
ಯಶೋದಮ್ಮನವರು ಇವರೆಲ್ಲ ನೋವು 
ನಲುವಿನಲ್ಲಿ ಅರ್ಧಾಂಗಿಯಾಗಿ ಮೂರು 
ಗಂಡು ಒಂದು ಹೆಣ್ಣು ಮಕ್ಕಳ 
ಪಾರ್ಟನರು. ಅವರೆಲ್ಲ 
ವಿದ್ಯಾವಂತರಾಗಿದ್ದಾ ರೆ, ಮಗಳು ಅಳಿಯ 
ಚೆನ್ನಾಗಿದ್ದಾರೆ. ಮಕ್ಕಳೆಲ್ಲ ಅವರವರ 
ಖರ್ಚು ಅವರವರೇ 
ನೋಡಿಳೊಳ್ಬಿತ್ತಿರ'೨ಮುದಿ'ಂು 
ನಾರಾಯಣರಿಗೆ ಸಮಾಧಾನ. ಹಾಗೆಂದು 


ಹೇಳಿಕೊಂಡಿದ್ದಾರೆ. 
ನಗರಸಭೆಯ ಸದಸ್ಯರಾಗಿದ್ದಾರೆ, 
ಮೇಯರಾಗಿದ್ದಾರೆ. ಗಟ್ಟಿ ಕೆಲಸ 


ಮಾಡಿದ್ದಾರೆ. ಬೆಂಗಳೂರು ನಗರ 
ನಿರ್ಮಾತ ಕೆಂಪೇಗೌಡರಿಗೆ ನಗರ 
ಸಭೆಯ ಮುಂಭಾಗದಲ್ಲಿ ಸೂಕ್ತ 
ಸ್ಥಾನವಿತ್ತು ಕೃತಜ್ಞತೆಯರ್ಪಿಸಿದ್ದಾರೆ. 


ಗೌಡರ ಎಲ್ಲೆ ಕಟ್ಟನ್ನೂ ಮೀರಿದ 
ಬೆಂಗಳೂರಿನ ಬಾಯಾರಿಕೆಗೆ ಕಾವೇರಿ 


ನೀರೇ ಸರಿ ಎಂದು ತಪಸು 
ಮಾಡಿದ್ದಾರೆ. ಇವರ ಕಾಲದಲ್ಲಿ 
ಕಾವೇರಿಯನ್ನು ಬೆಂಗಳೂರಿಗೆ 


ಬರ'ಮಾಡಿಕೊಂಡ'ಐ'ರಾಗಿದ್ದಾರೆ. 
ನಿರ್ಲಿಪ್ತರಾಗಿ ಉತ್ತಮ 
ಕಾರ್ಯದಕ್ಷರಾಗಿ, ಕಾರ್ಯಕರ್ತರಾಗಿ 
ನಗರ ಸಭೆಯಿಂದ ನಿರ್ಗಮಿಸಿದ್ದಾರೆ. 
ಆದರೆ ನಗರದ ಸ್ವಾಸ್ಥ್ಯ ಚಿಂತನೆಯನ್ನು 
ಬಿಟ್ಟಿಲ್ಲ, ಇಂತಹವರು ವಿರಳ. 

ಕನ್ನಡ ಸಾಹಿತ್ಯ ಪರಿಪತ್ತನ್ನು 
ಇನ್ನೂ ಅಂದವಾಗಿಸಲು ಸಾರಿಸಿ, ಗುಡಿಸಿ, 
ರಂಗವಲ್ಲಿ ಇಡುವುದು 
ಅನಿವಾರ್ಯವಾದಾಗ ಅಭಿಮಾನಿಗಳು 
ನಾರಾಯಣರನ್ನು ಕನ್ನಡ ಸಾಹಿತ್ಯ 
ಪರಿಷತ್ತಿನ ಅಧ್ಯಕ್ಷತಾ ಚುನಾವಣಾ 
ಕಣಕ್ಕಿಳಿಸಿದರು. ನಾರಾಯಣರು 
ಅಧ್ಯಕ್ಷ ರಾದಾಗ ಕನ್ನಡ ಸಾಹಿತ್ಯ 
ಪರಿಷತ್ತು ಜನಪರವಾಯಿತು. ಕನ್ನಡ 
ನಾಡಿನ ಎಲ್ಲ ಜಿಲ್ಲೆಗಳಲ್ಲೂ ಪರಿಷತ್ತು 
ತಲೆ ಎತ್ತಿತು. 

ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅವರ 
ಕೊಡುಗೆ ಚಿರಸ್ಮರಣೀಯ. 
ಸರ್ಕಾರದಿಂದ ಇದಕ್ಕೆ ಸಂಪೂರ್ಣ 
ಬೆಂಬಲ, ಕನ್ನಡ ನಿಘಂಟಿಗೆ ಸಹಾಯ 
ಧನ. ಹೀಗಾಗಿ ಪರಿಪತ್ತು 
ಶ್ರೀಮಂತವಾಯಿತು. ಸಮ್ಮೇಳನಗಳು 
ಮರೆಯದಂತೆ ನಡೆಯಿತು. ವಜ್ರ 
ಮಹೋತ್ಸವವಾಯಿತು. ಕಟ್ಟಡಗಳು 
ಎದ್ದು ನಿಂತವು. ನಗರಸಭೆಯಲ್ಲಿ ತಮ್ಮ 
ಮುದ್ರೆಯೊತ್ತಿ ಹಿಂದೆಗೆದಂತೆಯೇ ಕನ್ನಡ 
ಸಾಹಿತ್ಯ ಪರಿಪತ್ತಿನಲ್ಲಿಯೂ ತಮ್ಮ 
ಮುದ್ರೆಯೊತ್ತಿ ಹಿಂತೆಗೆದರು. ಇವರ 
ಮುದ್ರೆಯ ಮಸಿ ಅಳಿಸದ, ಮಾಸದ 
ಮಸಿಯಾಗಿದೆ, ಹಸಿಯಾಗಿದೆ. 

ಕನ್ನಡಕ್ಕಾಗಿ ಅವರಿಂದ ಮನೆ ಮನೆಗೆ 
ಕನ್ನಡ ಪುಸ್ತಕ ಮಾರಾಟ. ಪುಸ್ತಕ 
ಪ್ರದರ್ಶನದ ಕಾರ್ಯಕ್ರಮ. ಕನ್ನಡ 
ಪ್ರಕಾಶಕರು ಲೇಖಕರು ಕನ್ನಡ 
ಕಾರ್ಯಕರ್ತರು ಈ ಕಾರ್ಯದಲ್ಲಿ 
ಕಾರ್ಯಕರ್ತರ ಪಡೆ ಸಿದ್ದ ವಾಯಿತು. 


ee ದ)»: ಬ ಷುಸಾಾಂರ್ಣಡಾಗಸಿಯಾಗ 1೩/೩ ಜುಲೈ-ಸೆಪ್ಟೆಂಬರ್‌, 2002 
ಸಂಸಾಡಿನ ಸಂಪನ್ನರು ಟ್‌ 


ಅದರ ಸೇನಾನಿ h 
ಜಿ. ನಾರಾಯಣ [4% ಇ 
0B ನಿ... 
ಮುಗುಳಿಯವರು 
ಅಧ್ಯಕ್ಷರಾಗಿ ಮುನ್ನಡೆಯಿಂದ ಕೆಲಸ 
ನಿರ್ವಹಿಸಿದ ಕನ್ನಡದ ಕೆಲಸವೆಂದು ನನ್ನ 
ನಂಬಿಕೆ. ಕನ್ನಡ ಸಾಹಿತ್ಯ ಪರಿಷತ್ತಿನ 
ಕಡೆಯಿಂದ ಪ್ರಕಟಿಸಿದ ಹೊತ್ತಿಗೆಗಳು 
ಚಿರಸ್ಮಾಯಿಯಾದದ್ದೂ. ಕಟ್ಟಡ 
ಕ್ಕಿಂತಲೂ ಗಟ್ಟಿ ಕೆಲಸ. ಕನ್ನಡದ 
ಕೆಲಸದಲ್ಲಿ-ಜನಪರ ಸೇವೆಯಲ್ಲಿ 
ಹೊನ್ನು ಗಳಿಸದಿದ್ದರೂ 
ಹೊಗಳಿಕೆಯನ್ನು ಅಪಾರವಾಗಿ 
ಗಳಿಸಿದ್ದಾರೆ. ಅನುಭವದ ಗಂಟು 
ಇವರದು. ಹಂಚುತ್ತಿದ್ದಾರೆ, 
ಹಂಚಿದಷ್ಟು ಹೆಚ್ಚುತ್ತ ಲೇ ಇರುವುದು ಈ 
ಗಂಟು. ಕಾರ್ಯಶೀಲ ಪಡೆಯ 


ಶ್ರೀವತ್ಸ 


ನಿರ್ಮಾಣವಾಗಿ ಯುವಚೈತನ್ಯ ಮ 
ಗಂಟನ್ನು ಬೆಳಸ ಎಂದು 
ಉದಯಸ್‌ೌರಭದ ಕರೆ. 

ಇವರ ವಿನೋದಕ್ಕೆ ಐವತ್ತು 
ವಯಸ್ಸು. ವಿನೋದ ಮತ್ತು 
ನಾರಾಯಣ ಅವರಿಗೆ ಉದಯಭಾನು 
ಧೀರ್ಫಾಯಸ್ಸು ಕೋರುತ್ತದೆ. ಆವರ 
ವಿಚಾರಗಳು ಹಲವಾರು. ಅದರಲ್ಲಿ 
ಕಾಂಗ್ರೆಸ್ಸೇತರ ಪಕ್ಷವನ್ನು ವಿರೋಧ 
ಪಕ್ಷವೆಂದು ಕರೆಯಲು ಸಮ್ಮತಿಸದೇ, 
“ವಿರೋಧ ಪಕ್ಷವೆಂಬ ಮಾತೇ 
ಇರಬಾರದು. ಅದನ್ನು ಸಹಪಕ್ಷವೆನ್ನಿ, 
ಪ್ರತಿಪಕ್ಷ ಎಂದು ಕರೆಯೋಣ” 
ಎಂಬುದೊಂದು ಚಿಂತನಾರ್ಹವಾದ 
ಮಾತು. 

ನಮ್ಮಲ್ಲಿ ವಚನಶೂರರು ನೂರಾರು. 
ಕಾರ್ಯಧೀರರು ಕೆಲವರೇ ಕೆಲವರು. 
ಜಿ. ನಾರಾಯಣ ಅಂತಹ ವಿರಳ ಪಂಕ್ತಿಗೆ 
ಸೇರಿದವರು. ಹೀಗೆಂದವರು ಶ್ರೀ ಜಿ.ಪಿ. 
ರಾಜರತ್ನಂ ಅವರು. ಇಂತಹ 
ನಾಡಸಂಪನ್ನರು ನಮ್ಮೊಡನೆಯೇ 
ಇರುವುದೊಂದು ನಮ್ಮ ಸುಯೋಗ. 


ವಾರ ವಾಗ ಪ ಬ್ಯ. 


ಬೆಂಗಳೂರು 
ಕೆಂಪೇಗೌಡನಗರ (ವಾರ್ಡ್‌ ನಂ. 49) 
ಬಡಾವಣೆಯ ಬಸವನಗೂಡಿ 


ರಸ್ತೆಯಲ್ಲಿರುವ ಮಹಾನಗರ ಪಾಲಿಕೆ - 
ಉದಯಭಾನು ಆಟದ ಮೈದಾನದ 
ಪಶ್ಚಿಮ ಭಾಗದ ಒಂದು ಮೂಲೆಯಲ್ಲಿ 
ಒತ್ತುವರಿಯಾಗಿರುವ (ಸುಮಾರು 20' x 


40’) ಜಾಗ ಭೂಸ್ವಾಧೀನ 
ಕಾಯಿದೆಯಂತೆ ದಿನಾಂಕ 
12.6.1980ರಂದು ಸ್ವಾಧೀನಕ್ಕೆ 


ತೆಗೆದುಕೊಂಡಿರುವುದು ಒಟ್ಟು 


ಸೇರಿದ್ದ ಆ ಜಾಗಕ್ಕೆ 
ಬೆಂಗಳೂರು ಮಹಾನಗರ ಪಾಲಿಕೆ 
ಖಾಸಗಿಯವರಿಗೆ ಖಾತೆ ಮತ್ತು ಕಟ್ಟಡ 
ನಿರ್ಮಾಣ ನಕ್ಷೆಯ ಪರವಾನಗಿ 
ಕೊಟ್ಟಿ ರುವುದು ನ್ಯಾಯಬಾಹಿರ. ಈ 
ಸಮಸ್ಯೆಯೊಂದಿಗೆ ಮತ್ತೊಂದು ಸಮಸ್ಯೆ 
ಈಗ ಬೆಳಕಿಗೆ ಬಂದಿದೆ. ಶ್ರೀ 
ರಾಮಕೃಷ್ಣಯ್ಯ - ಶ್ರೀಮತಿ ರಾಜಮ್ಮ 
ಅವರು ತಮುಗೆ ನ್ಯಾಯಯುತವಾದ 


ಸಜಿ ಜನಕಿವಾಗಿಯೇ ೪ 


1 


ಕಟ್ಟಡದ ಸುತ್ತ 
ಹಿಗ್ಗಿ ಸಿಕೊಂಡಿದ್ದಾರೆ. 

ಅದನ್ನು ರದ್ದುಪಡಿಸಿ, ಸಾರ್ವಜನಿಕ 
ಆಟದ ಮೈದಾನದ ಸಮಗ್ರತೆಯನ್ನು 
ಕಾಪಾಡಲು ಈಗಾಗಲೇ ನಗರ ಪಾಲಿಕೆಗೆ 
ಮನವಿ ಸಲ್ಲಿಸಿದ್ದು ಖಾತೆ ಮತ್ತು ಕಟ್ಟಡ 
ಪರವಾನಗಿಯನ್ನು ರದ್ದು ಮಾಡಿದೆ. 
ಸಮಸ್ಯೆಯ ಪರಿಹಾರಕ್ಕೆ ನಗರ ಪಾಲಿಕೆಯ 
ಹಿಂದೆ ಇದ್ದ ಮೂವರು ಆಯುಕ್ತ ರುಗಳು, 
ಅಧಿಕಾರಿಗಳು, ಮಹಾಪೌರರು, ಶಾಸಕರು, 
ನಗರ ಪಾಲಿಕೆ ಸದಸ್ಯರು ಸ್ಥಳ ಪರಿಶೀಲನೆ 
ನಡೆಸಿ ಸಾರ್ವಜನಿಕ ಆಸ್ತಿಯನ್ನು ಉಳಿಸಿ 


ನಿವೇಶನವನ್ನು 


ಅಭಿವೃದ್ಧಿಪಡಿಸಲು ಆದೇಶಗಳನ್ನು 
ನೀಡಿದಾರೆ. 

ಎ 

ಆದರೂ ಸಹ ಸಾರ್ವಜನಿಕರು 


ಎಚ್ಚರದಿಂದಿರಬೇಕಾದ್ದು ಅವಶ್ಯಕ. ನಗರ 
ಪಾಲಿಕೆ ಅಧಿಕಾರಿಗಳು ಪರವಾನಗಿ 
ಕೊಟ್ಟಿರುವುದು ಕಾನೂನು ಬಾಹಿರವಷ್ಟೇ 
ಅಲ್ಲದೆ ನ್ಯಾಯಬಾಹಿರವೂ ಆಗಿದೆ. ಈ 
ಎಲ್ಲ ವಿವರಗಳ ಕಡತದ ನಕಲು ಮಾಡಿ, 
ಉದ್ಧರಿಸಿ ಮತ್ತೆ ನಗರ ಪಾಲಿಕೆಯ 
ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ 


ಸಾರ್ವಜನಿಕ ಆಸಿ ಯನು - ನಗರ 
ನಿವೇಶನದ ಹಕು ಇಲದೆ ಇದರೂ ತಮ್ಮ 4 


ಆ ಜುಲೈ-ಸೆಪ್ಟೆಂಬರ್‌, 2902 


ಕೆ 
ಇನ್ನು ಗಗ್ಗರ 
ಸತ್ನಾ ನಿಲೀ ಕ್ಸ್‌ ೧ ತ 
wy ೪, ಖಾಸಿಗಿಯನರು ಅಫಟೌಯಿಸಿ) bd ಆಳ ೬ ೪ಳ 


ಪೂರ್ವಕವಾಗಿ ಕೇಳಿಕೊಳ್ಳಲಾಗಿದೆ. ದ 
ಬಗ್ಗೆ ಈಗಲಾದರು ಉಚ್ಛ 
ನ್ಯಾಯಾಲಯದಲ್ಲಿ ಯಶಸ್ವಿಯಾಗಿ 
ದಾಖಲೆ ಮಾಹಿತಿಗಳನ್ನು ನೀಡಿ ನ್ಯಾಯ 
ಪಡೆಯಲು ಒತ್ತಾಯ ಮಾಡುತ್ತೇವೆ. 
ಸಾರ್ವಜನಿಕ ಆಸ್ತಿ ಸಾರ್ವಜನಿಕವಾಗಿಯೇ 
ಇರಲಿ. ಖಾಸಗಿಯವರು 
ಲಪಟಾಯಿಸುವುದು ಬೇಡ, ಇದು 
ಅಕ್ರಮ, ಅನ್ಯಾಯ. ಆಟದ ಮೈದಾನದ 
ಸಮಗ್ರತೆ ಉಳಿಯಲಿ, (ಸತ್ಯಕ್ಕೆ 
ಎಂದಿದ್ದರೂ ಜಯ ಎನ್ನುವುದನ್ನು 
ಹುಸಿಮಾಡಬೇಡಿ. ಹಾಗಾಗಲು ಖಂಡಿತ 
ಬಿಡುವುದಿಲ್ಲ) ಪ ಕ್ರಷ್ಣಾ ವಂತ ನಾಗರಿಕರು 
= ಬಗ್ಗೆ ಎಚ್ಚರ "ವಹಿಸ 'ಬೇಕೆಂದು 
ಮತ್ತೊಮ್ಮೆ ಮನವಿ ಮಾಡಿಕೊಳ್ಳುತ್ತೇವೆ. 


ಎಂ. ನರಸಿಂಹ, ಗೌ. ಕಾರ್ಯದರ್ಶಿ 
ಉದಯಭಾನು ಕಲಾಸಂಘ 


೪ ಎ ಪಾಲಿಕೆಯ ಸ್ವತ್ತನ್ನು ಕಾಪಾಡಲು ಆಗ್ರಹ k 


ಕಾರ್ಯಕಾರಿ ಸಮಿತಿ 2002 


ಉದಯಭಾನು ಕಲಾಸಂಘ 


ಇ. 95 


ಅಧ್ಯಕ್ಷರು 


ಉಪಾಧ್ಯಕ್ಷರು 
ಗೌರವ ಕಾರ್ಯದರ್ಶಿ 
ಸಹಾಯಕ ಕಾರ್ಯದರ್ಶಿಗಳು 


ಎನ್‌.ಆರ್‌. ಚಂದ್ರನ್‌ 


ಬಿ. ಕೃಷ್ಣ, 
ಎಂ. ನರಸಿಂಹ 


ಬಿ. ಅಮರನಾಥ್‌ 


ಕೆ.ವಿ. ರಾಧಾಕೃಷ್ಣ, ಹನುಮಯ್ಯ 


ಕೋಶಾಧ್ಯಕ್ಷರು ಟಿ. ಶ್ರೀನಿವಾಸ್‌ 
ಆಂತರಿಕ ಲೆಕ್ಕ ಪರಿಶೋಧಕರು ಎಂ.ಜಿ. ಸಂಪತ್‌ಕುಮಾರ್‌ 
ಸಮಿತಿ ಸದಸ್ಯರು ಎಲ್‌. ವೆಂಕಟಪ್ಪ, ಎನ್‌. ಸೂರ್ಯನಾರಾಯಣ, ಶ್ರೀವತ್ಸ, ಎನ್‌. ರಾಜಶೇಖರಯ್ಯ, 
ಖ.ನಿ. ಸೋಮಶೇಖರ್‌, ಬಿ. ಶಂಕರಲಿಂಗೇಗೌಡ, ವಿ.ಆರ್‌. ಕೃಷ್ಣ ಮೂರ್ತಿ, 
ಡಿ.ವಿ. ಚಕ್ರ ವರ್ತಿ, 


ವಿಶೇಷ ಆಹ್ವಾನಿತರು 


. ನಾಗರಾಜ್‌, ಪ್ರೊ. ಎಂ. ಗುರುನಾಥ್‌, ಬಿ.ಎನ್‌. "ರಾಜಾರಾವ್‌ 


ಎಂ.ಕೆ. ತಿಮ್ಮೇಶ ಪ್ರಭು, ಬಿ.ಆರ್‌. ಮುದ್ದರಾಜು, ಪ್ರೊ. ನಾ. ಗೀತಾ 


ಚಾರ್ಯ, 


ಡಾ. ನಾಗರತ್ನ ಬೇಲಿ, ಎಸ್‌. ಅಮರನಾಥ್‌, ಟ.ಎನ್‌.ಕೆ. ಸಿಂಹ, ಆರ್‌. ಗುರುಪ ಸಾದ್‌ 
ಎ 


ಉದಯಸಾರಭ ಬು ಚತ ಎಇ ಎ ಎ. ಧ7ಇ * ುುುರಣ ೩೫೫೫೦:0೩52503881838888805೫9೫೫2೫ಐಾಜಃ ಯುಲ್ಲ-ಸೆಪೆಂಬರ್‌, 2002 
ಹರಾ) 0೪215512 ಿ-ಸುಪ್ಪ 


ಬಡಾವಣೆಯ. ಭೂಷಣ ಕೆಂಪಾಂಬುಧಿ ಕೆರೆಗೆ ಕಾಯಕಲ್ಲ 


ಬೆಂಗಳೂರಿನ ನಿರ್ಮಾಪಕ 
ಮೊದಲನೆಯ ಕೆಂಪೇಗೌಡ (1513-1569) 
ತನ್ನ ಕುಲದೇವತೆ ಕೆಂಪಮ್ಮ ದೇವಿಯ 
ಸರಿನಲ್ಲಿ ಕಟ್ಟಿಸಿದ ಕೆಂಪಾಂಬುಧಿ ಕೆರೆಯ 
ವಯಸ್ಸು ಐದು ಶತಮಾನ. 
ಇಮ್ಮಡಿ ಕೆಂಪೇಗೌಡನು ಕೆರೆಯನ್ನು 


ಅಂದು ನಿರ್ಮಿತವಾದ ಎರಡು ಕಲ್ಲಿನ 
ತೂಬುಗಳು ಕೇವಲ ನೀರನ್ನು ಹಾಯಿಸುವ 
ಮಾರ್ಗವಾಗಿ ಉಳಿಯದೆ ಸುಂದರ ಕಲ್ಲಿನ 
ಶಿಲ್ಪ ಕವಚಗಳಾಗಿವೆ. ಎರಡೂ 
ತೂಬುಗಳ ಅಂತರ ಮುವ್ವತ್ತು ಅಡಿಗಳು. 
ಒಂದು ತೂಬು ಕೆಳಮುಟ್ಟದಲ್ಲೂ 
ಮತ್ತೊಂದು ಮೇಲ್ಮಟ್ಟದಲ್ಲೂ ಇದೆ. 
ಅತ್ಯಂತ ವೈಜ್ಞಾನಿಕ ರೀತಿಯ ಸಂರಚನೆ 
ಇದಾಗಿದ್ದು ವರ್ಷವಿಡೀ ಇದರಿಂದ ಕೃಷಿಗೆ 
ನೀರು ಒದಗುತ್ತಿತ್ತು. 

20ನೆಯ ಶತಮಾನದ ಆರಂಭದವರೆಗೂ 
ಸುಂದರವಾಗಿದ್ದ ಕೆರೆ ನಗರೀಕರಣದ 
ಅಪಸವ್ಯದಿಂದ ಒಂದು ಸಮೀಕ್ಷೆಯಂತೆ ಪ್ರತಿ 
ದಿನ 16 ಕೋಟಿ ಲೀಟರ್‌ ಕೊಳಚೆ ನೀರನ್ನು 


ತನ್ನೊ ಡಲಲಲ್ಲಿ ಸೇರಿಸಿಕೊಂಡು 
ಸಾಂಕ್ರಾಮಿಕ ರೋಗಗಳ 
ಅವಾಸಸ್ಥಾನವಾಯಿತು. 

1943ರಲ್ಲಿ ದಿವಾನ ಮಿರ್ಜಾ 


ಇಸ್ಮಾಯಿಲ್‌ ಅವರು ಶಿಥಿಲವಾಗಿದ್ದ ಮತ್ತು 
ಮಲಿನವಾಗಲು ಪ್ರಾರಂಭವಾಗಿದ್ದ ಕೆರೆಯ 


ದುರಸ್ತಿಪಡಿಸಿ ಭದ್ರಗೊಳಿಸಿದನು. ಇಲ್ಲ | 


ದುರಸ್ತಿಗೆ ಪ್ರಯತ್ನಿಸಿದರು. 1985ರಲ್ಲಿ 
ಆಡಿಳಿತಾಧಿಕಾರಿಗಳಾದ ಶ್ರೀ ಎನ್‌. 
ಲಕ್ಷ್ಮಣರಾವ್‌ ಸಮಿತಿ ಶಿಫಾರಸ್ಸಿನಂತೆ, 
ಕೆರೆಯಲ್ಲಿ ಜಲ, ವಾಯು ವಿಹಾರ, 
ಸುತ್ತಲೂ ಉದ್ಯಾನ ನಿರ್ಮಾಣ ಮತ್ತು 


ಕೆರೆಯ ಭಾಗದಲ್ಲಿ ಜಿಂಕೆ ವನವನ್ನೂ 


ರೂಪಿಸಲು ಯೋಚಿಸಲಾಯಿತು. 
ನಿರ್ವಹಣಾ ಲೋಪದಿಂದ ಜಿಂಕೆ ವನದ 
ಜಿಂಕೆಗಳು ಮಾಯವಾದವು. 


ಪಾರ್ಥೇನಿಯಂ ವನವಾಗಿ ಸೊಳ್ಳೆಗಳ 
ಉಗಮ ಕೇಂದ್ರವಾಯಿತು. ಇದೀಗ ಮತ್ತೆ 
ನಾಗರೀಕ ಪ್ರಜಾ ಪ್ರತಿನಿಧಿಗಳ 
ಒತ್ತಾಸೆಯಿಂದ ಒಟ್ಟು ಬೆಂಗಳೂರು 
ಮಹಾನಗರ ಪಾಲಿಕೆ, ಜಲ ಮಂಡಳಿ 
ಸಹಯೋಗದಲ್ಲಿ ಮೆಗಾ ಸಿಟಿ 
ಯೋಜನೆಯಡಿಯಲ್ಲಿ ಕೆಂಪಾಂಬುಧಿ ಕೆರೆಯ 
ಪುನರುಜ್ಜಿ ೇವನಕ್ಕೆ ಹಾದಿ ದೊರೆತಿದೆ. ಒಟ್ಟು 
43 ಎಕರೆ ಪ್ರದೇಶದ ಕೆರೆಯ 25 ಎಕರೆ 
ಪ್ರದೇಶದಲ್ಲಿ ನೀರು ನಿಲ್ಲುವಂತೆ ಮಾಡುವ 


ಹಾರ್ದಿಕ ಶುಭಾಕಾಂಕ್ಷೆ ಗಳೊಡನೆ 


ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರ ಸೊಬಗು 

ಸ ಯುಕ್ತಿ ಹಳೆ ತತ್ವದೊಡಗೊಡೆ ಧರ್ಮ 
ಖಷಿ ವಾಕ್ಕದೊಡನೆ ವಿಜ್ಞಾನ ಕಲೆ ಮೇಳವಿಸೆ 

ಜಸವು ಜನಜೀವನಕೆ - ಮಂಕುತಿಮ್ಮ 


ಮೂಲಕ ಆರೋಗ್ಗಕರ ಕೆರೆ 
ನಿರ್ಮಿಸಲಾಗುತ್ತಿದೆ. ಉಳಿದ 18 ಎಕರೆ 
ಪ್ರದೇಶದಲ್ಲಿ ಉದ್ಯಾನವನ, ಜಾಗಿಂಗ್‌ 
ಟ್ರಾಕ್‌, ರಾಕ್‌ಗಾರ್ಡನ್‌, ಗ್ರಂಥಾಲಯ, 
ವ್ಯಾಯಾಮಶಾಲೆ, ಬಣ್ಣದ ಕಾರಂಜಿಗಳನ್ನು 
ವ್ಯವಸ್ಥೆ ಮಾಡಲಾಗುತ್ತಿದೆ. ಕೆರೆಯಲ್ಲಿ 
ದೋಣಿ ವಿಹಾರದ ವ್ಯವಸ್ಥೆಯನ್ನೂ 
ಮಾಡಲಾಗುತ್ತಿದೆ. 

ಕೊಳಚೆ ಪ್ರದೇಶದ ಸ್ಮಳಾಂತರ 
ನೆನೆಗುದಿಗೆ ಬಿದ್ದಿದೆ. ಬೆಂಗಳೂರು 
ಜಲಮಂಡಲಿ ರೂ. 1.5 ಕೋಟಿ ವೆಚ್ಚದಲ್ಲಿ 
ನೀರು ಸಂಸ್ಕರಣಾ ಘಟಕ ನಿರ್ಮಿಸಲು 
ಯೋಜಿಸಿದೆ. ಒಟ್ಟು 4 ಕೋಟಿ ವೆಚ್ಚದ ಈ 
ಯೋಜನೆಯಲ್ಲಿ 1 ಕೋಟಿಯನ್ನು ಕೇಂದ್ರದ 
ನಗರಾಭಿವೃದ್ದಿ ಸಚಿವ ಶ್ರೀ ಅನಂತಕುಮಾರ್‌ 
ಹುಡ್ಕೋದಿಂದ ಒದಗಿಸಿ ಉಳಿಕೆ ಮೊತ್ತಕ್ಕೆ 
ಪ್ರಸ್ತಾವನೆ ಸಲ್ಲಿಸಲು ಬೆಂಗಳೂರು 
ಮಹಾನಗರ ಪಾಲಿಕೆಗೆ ಸೂಚಿಸಿದ್ದಾರೆ. 

ಈ ಎಲ್ಲಾ ಪ್ರಯತ್ನಗಳ ನಂತರ 
ಅಂತೂ-ಇಂತೂ ಕೆರೆ ಶೃಂಗಾರವಾಗುವ 
ನಿಟ್ಟಿನಲ್ಲಿ ಕಾರ್ಯ ಪ್ರಗತಿಯಲ್ಲಿದೆ. ಈ 
ಐತಿಹಾಸಿಕ ಕೆರೆಗೆ ತನ್ನ ಹಿರಿಮೆಗೆ ತಕ್ಕಂತೆ ಗರಿ 
ಮೂಡಲಿ. ನವ ಚೈತನ್ಯದಾಯಕ 
ಕೆರೆಯಾಗಿ, ಪ್ರವಾಸಿ ತಾಣವಾಗಿ ಬೆಳೆಯಲಿ 
ಎಂದು ಆಶಿಸೋಣ. 

- ಪಿ.ಎನ್‌. ಸದಾಶಿವ 
ನಗರಪಾಲಿಕೆ ಮಾಜಿ ಸದಸ್ಯರು 


ಅಧ್ಯಕ್ಷರು 
ಉಪಾಧ್ಯಕ್ಷರು 


ನಿರ್ದೇಶಕರು 


ಕೋಶಾಧ್ಯಕ್ಷ ಫಸ 


ಎನ್‌.ಆರ್‌. ಚಂದ್ರನ್‌, ನಂ.3, ಅಪ್ಪಾಜಪ್ಪ ಅಗ್ರಹಾರ, ಚಾಮರಾಜ ಪೇಟೆ, ಬೆಂಗಳೂರು - 560 018. 


ಉದಯಭಾನು ಕಲಾಸಂಘ 


ವಾಸವಿ ವಿದ್ಯಾನಿಕೇತನ, ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ಚಾರಿಟಬಲ್‌ ಟ್ರಸ್ಟ್‌, 
ಬೆಂಗಳೂರು ಪಶ್ಚಿಮ ಲಯನ್ಸ್‌ ಕಣ್ಣಾಸ್ಪತ್ರೆ ಮತ್ತು ಅಕ್ಷಿಪಟಲ ಸಂಸ್ಥೆ 

ದಿ ಗೈನ್‌ ಮರ್ಚೆಂಟ್ಸ್‌ ಕೋ-ಆಪರೇಟೀವ್‌ ಬ್ಯಾಂಕ್‌ ಲ್ರಿ., 

ಅಶಕ್ತ ಪೋಷಕ ಸಭಾ, ನವಜೀವನ ಟ್ರಸ್ಟ್‌ 


Regd. No. KARKAN13916/10/1/2002-TC 


ಚುನಬ.. ಎಷ್ಟ ಶತಾಯುಃ. 

ನನ್ನ ವಿದ್ಯಾರ್ಥಿ ಜೀವನದ ಕಾಲದಲ್ಲಿ 
ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಸೆಂಟ್ರಲ್‌ 
ಸಂಘಗಳು ಮಾತ್ರ 


| ಕಾಲೇಜು ಕನ್ನಡ 
ಸಾಹಿತ್ಯಕ ಕಾರ್ಯಕ್ರಮಗಳನ್ನು 
ನಡೆಸುತ್ತಿದ್ದವು. 
ಇಂದು ಉದಯಭಾನು ಕಲಾಸಂಘ 
ಮತ್ತು ಇಂತಹ ಅನೇಕ ಸಂಸ್ಥೆಗಳು ಬೆಂಗಳೂರಿನ ಸಾಮಾಜಿಕ 
ಮತ್ತು ಸಾಂಸ್ಕೃತಿಕ ಪರಿಸರ ರಕ್ಷಿಸುವ ಕೆಲಸ ಮಾಡುತ್ತಿವೆ. 
ಉದಯಭಾನು ಸಾಹಿತ್ಯಕ ಕ್ಷೇತ್ರದಲ್ಲಿ ಗಣನೀಯ ಸೇವೆ 
ಮಾಡಿದೆ. 

ಸಂಸ್ಥೆಯ ಸುದ್ದಿಸಾರ ಉದಯ ಸೌರಭ ತ್ರೈಮಾಸಿಕ 
ಸಂಚಿಕೆಯು ಸಾಹಿತ್ಯಕ-ಸಾಂಸ್ಕೃತಿಕ ವಿಷಯಗಳಲ್ಲಿ 
ಮಾರ್ಗದರ್ಶಿಯಾಗಲಿ. ಉದಯಭಾನು ಕಲಾಸಂಘವು 

ನೂರ್ಕಾಲ ಬಾಳಲಿ ಎಂದು ಮನದುಂಬಿ ಹಾರೈಸುತ್ತೇನೆ. 
- ನಿಟ್ಟೂರು ಶಿ ತಾರ್‌ 
ನಿವತ ನ್ನಾಯಮೂರ್ತಿ 


0೪೧೦೦ : ಬಂಂಉಐ 
300 0%%-covauon "೧೬೩ಬಬಟು208 
"ಎಎ ಶಿಟ'ಔದಿ ೧೮೬ ೧0೮೬ 
೨೪೮೦೬ ಇಂಟ 
- ಐಂಂ೭ee 


(0೮೫) ಪಿಂಡಲೂ ಲಬ 


8191099 ‘UOH 


(0981099080 : Ud 
610 099 - ೩೦/೫086 '18080080/100960/9)% 
yoojg 11704) ೬81೧6//89 '660 


'1೨238) VHONVSY IVA ೧೫೮೬೬೪೦೧ 


[es 
b 
ಆ. 
Oo 
ಕ 


Kolosongha, Kempegowdo Nagar, 8107-19. Ph : 6601831 Printed ot Goyothri Prin! Systems, olidoso Morgo, Gondl ಶಾ 


Declaration No. CMM/BNG/DECL/NPP22/3/2002 


ಹಿರಿಯರು ನಮ್ಮನ್ನು ಕಂಡಿದ್ದು ಹೀಗೆ 


ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಉದಯಭಾನು 


ಕಲಾಸಂಘದ ಕಾರ್ಯಕಲಾಪಗಳನ್ನು ಗಮನಿಸುತ್ತಿದ್ದೇನೆ. 


ಅದರ ಹಲವು ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದೇನೆ. 
ಸಾರ್ಥಕ 


ನಿರಾಡಂಬರವಾಗಿ ಗಟ್ಟಿಯಾದ ಕೆಲಸ, 


ಸೇವೆಗಳನ್ನು ಸಾಧಿಸುತ್ತಿರುವ ಸಂಸ್ಥೆ ಉದಯಭಾನು 


ಕಲಾಸಂಘ. ನಮ್ಮ ಜನತೆಯಲ್ಲಿ ನಾವು ಬಯಸುವ 


ಮನೋಧರ್ಮ ಮತ್ತು ಕ್ರಿಯಾಪಟುತ್ವಗಳನ್ನು ಈ ಸಂಘದ 


ಕಾರ್ಯಕರ್ತರಲ್ಲಿ ಕಂಡಿದ್ದೇನೆ. ಇಂಥ ಸಂಸ್ಥೆಗಳು 


ಸಮಾಜದ ದೀಪಗಳು. 


ಸಂದರ್ಭ : ಸಂಘದ ತ್ರೈವಾರ್ಷಿಕ ಯೋಜನೆಗಳ 


ಉದ್ಭಾಟನೆ 


ಪ್ರೊ. ಎಲ್‌.ಎಸ್‌. ಶೇಷಗಿರಿ ರಾವ್‌ 
ಸುಪ್ರಸಿದ್ಧ ವಿಮರ್ಶಕರು 


೧೬.೬.೨೦೦೨ 


ಅತತ ‘yYoee 


"; ಬಹಿಂಜೀದ£ ಊ೧ಇಂಬಂ 
೮61೬೧೦5691 ಳ0ಗಿ 


ಎಲು ೮೦೫ A 


Deepthi Printers # 72/3, 46 Moin Rood, Chomrapet Banged Fee Nl ವ 


